ಕರ್ನಾಟಕ ವಿಧಾನ ಪರಿಷತ್ತು 


| ನೇಮಕಗೊಳಿಸಲಾಗಿದೆ: ಮಂಜೂರಾದ ಹುದ್ದೆ 


ಎಷ್ಟು. ಖಾಲಿ ಇರುವ ಹುದ್ದೆ ಎಷ್ಟು, ಕರ್ತವ್ಯ 


ನಿರತ ಪಶುವೈದ್ಯರ ಸಂಖ್ಯೆ ಎಷ್ಟು 


» ಸದಸ್ಯರ ಹೆಸರು : ಶ್ರೀ ಎನ್‌. ರವಿಕುಮಾರ್‌ (ವಿಧಾನಸಭೆಯಿಂದ 
ಚುನಾಯಿತರಾದವರು) 
ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ . 12351 
- ಉತ್ತರಿಸಬೇಕಾದ ದಿನಾಂಕ *. 17.03.2021. 
ಉತ್ತರಿಸಬೇಕಾದ ಸಚಿವರು ; ಮಾನ್ಯ ಪಶುಸಂಗೋಪನೆ ಸಚಿವರು. 
ಸ - ತ್ತಕಗಘ 
ಅ" [ಕಳೆದ ಎರಡು ವರ್ಷಗಳಲ್ಲಿ ಪಶುಸಂಗೋಪನೆ | ಕಳೆದ ಎರಡು ವರ್ಷಗಳಲ್ಲಿ ಪತುಸಂಗೊಷನ ಇರಾವಯಾಂದ 
ಇಲಾಖೆಯಿಂದ ಖರೀದಿಸಲಾದ ಮೇವಿನ ಯಾವುದೇ ರೀತಿಯ ಮೇವು ಖರೀದಿಸಿರುವುದಿಲ್ಲ. ' 
.| ಪ್ರಮಾಣ ಎಷ್ಟು: ಟನ್‌ ಒಂದಕ್ಕೆ ನಿಗಧಿಪಡಿಸಿದ 
ಮೊತ್ತವೆಷ್ಟು; (ಜಿಲ್ಲಾವಾರು ವಿವರ 
ನೀಡುವುದು). oo 
ಆ ರಾಜ್ಯದಲ್ಲಿ ಇರುವ 'ಫಮುವೈದ್ಯಕೀಯ ರಾಜ್ಯದಲ್ಲಿ ಈ ಕೆಳಕಂಡಂತೆ : ಪಶುವೈದ್ಯಕೀಯ ಸಂಸ್ಥೆಗಳು 
ಚಿಕಿತ್ಸಾಲಯಗಳು ಎಷ್ಟು: (ಜಿಲ್ಲಾವಾರು ವಿವರ | ಕಾರ್ಯನಿರ್ವಹಿಸುತ್ತಿವೆ oo 
ನೀಡುವುದು.) ಪಾಲಿ | ಪಶು [ಪಶು [ಪ್ರಾಥಮಿಕ [ಸಂಚಾರಿ [ಒಟ್ಟು 
ಕ್ಲಿನಿಕ್‌ | ಆಸ್ಪತ್ರೆ | ಚಿಕಿತ್ಸಾ | ಪಶು ಪಶು 
ಲಯ | ಚಿಕಿತ್ಸಾ [ಚಿಕಿತ್ಸಾ 
ಕೇಂದ್ರ |ಲಯ |. 
J -1 — + 
30 [665 |235 [1206 [176 420 
ಜಿಲ್ಲಾವಾರು ಮಾಹಿತಿಯನ್ನು ಅನುಬಂದ 1 ರಲ್ಲಿ ಲಗತ್ತಿಸಿದೆ. 
[ಕಳೆದ . ಎರಡು ವರ್ಷಗಳಲ್ಲಿ ಎಷ್ಟು 2017ರ ವಿಶೇಷ ನೇಮಕಾತಿ ನಿಯಮಗಳ ಅನ್ನಯ 476 
ಪಶುವೈದ್ಯಕೀಯ ಚಿಕಿತ್ಸಕರನ್ನು | ಪಶುವೈದ್ಯಾಧಿಕಾರಿಗಳನ್ನು 2018ರಲ್ಲಿ ನೇಮಕ ಮಾಡಿಕೊಳ್ಳಲಾಗಿದೆ. 


ಮಂಜೂರಾದ ಹುದ್ದೆ ಮತ್ತು ಖಾಲಿ ಇರುವ ಹುದ್ದೆಗಳ ಜಿಲ್ಲಾವಾರು 
ವಿವರವನ್ನು ಅನುಬಂಧ -2 ರಲ್ಲಿ ಲಗತ್ತಿಸಿದೆ. 


| (ಜಿಲ್ಲಾವಾರು ವಿವರ ನೀಡುವುದು.) 


ಪಶುವೈದ್ಯರನ್ನು ಯಾವಾಗ ಸಮಜ 
ಮಾಡಿಕೊಳ್ಳಲಾಗಿದೆ; ' ಖಾಲಿ "ರುವ 
ಪಶುವೈದ್ಯರನ್ನು ಭರ್ತಿ ಮಾಡಲು ಸರ್ಕಾರ 
ಯಾವ ಕ್ರಮಕೈಗೊಂಡಿದೆ? 


ಪಶುವೈದ್ಯರನ್ನು 2018ರಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗಿದೆ; 
ಖಾಲಿಟಿರುವ ಪಶುವೈದ್ಯಾಧಿಕಾರಿಗಳ 639 'ಹುದ್ದೆಗಳನ್ನು ತುಂಬಲು 


ಸರ್ಕಾರದ ಅನುಮತಿಗಾಗಿ ಪ್ರಸ್ತಾಪಿಸಲಾಗಿದ್ದು, ಆರ್ಥಿಕ ಮಿತವ್ಯಯದ |. 
ಕಾರಣ ಅನುಮತಿ ದೊರಕಿರುವುದಿಲ್ಲ. ಕಲ್ಯಾಣ -ಕರ್ನಾಟಕ | 


37(ಜಿ) ಪ್ರದೇಶದ ಸ್ಥಳೀಯ ಪ್ಯಂದಕ್ಕೆ: ಮೀಸಲಿರಿಸಿದ 61 
ಪಶುವೈದ್ಯಾಧಿಕಾರಿಗಳ ನೇಮಕಾತಿಗೆ ಸಂಬಂಧಿಸಿದಂತೆ ನೇಮಕಾತಿ 
ಪ್ರಕ್ರಿಯೆಗಳನ್ನು ಆರ್ಥಿಕ ಮಿತವ್ಯಯದ ಕಾರಣ ತಡೆ' ಹಿಡಿದಿದ್ದು 
ಸರ್ಕಾರದ ಪತ್ರ ಸಂಖ್ಯೆ ಪಸಂಮೀ 28 ಪಅವಿ 2020. ದಿನಾಂಕ02- 


03-2021ರಲ್ಲಿ ಸದರಿ ಪಕಿಯೆಯನ್ನು ಪ್ರಾರಂಭಿಸಯ ಸೂಚಿಸಿದ್ದು 


ಅದರಂತೆ ಕ್ರಮವಮಹಿಸಲಾಗುತ್ತಿದೆ. 
ಖಾಲಿ ಇರುವ ಮುಂಬಡ್ತಿ ಹುದ್ದೆಗಳಾದ ಮುಖ್ಯಪಶುವೈದ್ಯಾಧಿಕಾರಿ 


ಮತ್ತು ಹಿರಿಯ ಪಶುವೈದ್ಯಾಧಿಕಾರಿ ಹುದ್ದೆಗಳನ್ನು ಕಾಲಮಿತಿ ಮುಂಬಡ್ತಿ 


ಮುಖಾಂತರ ಭರ್ತಿ ಮಾಡಲು ಕ್ರಮವಹಿಸಲಾಗುತ್ತಿದೆ. 


1 
I 
| 
| 


' ಪಸಂಮೀ 'ಇ-97 ಸಲೆವಿ 2021 


f 


Boer: ಚಿವರು 


{ 


pe 


ಅನುಬಂಧ-1 


ಜಿಲ್ಲಾವಾರು ಪಶು ವೈದ್ಯಕೀಯ ಸಂಸ್ಥೆಗಳ ವಿವರ(೦8.02.2021 ರಲ್ಲಿದ್ದಂತೆ”) 


ಕ್ರಸಂ [ಜಪ್ಪ್‌ ಪಾಲೆಕ್ಸಿನಿಕ್‌ ಪಶು ಪಶು ಪ್ರಾಥಮಿಕ ಸಂಚಾರಿ ಒಟ್ಟು 
- 1 ಆಸ್ಪತ್ರೆ ಚಿಕಿತ್ಸಾಲಯ | ಪಶು ಚಿಕಿತ್ಸಾ | ಪಶು 
ed 
ಈ ಕೇಂದ್ರ ಚಿಕಿತ್ಸಾಲಯ 
1 ಬೆಂಗಳೂರು ನಗರ 1 19 58 19 4 101 
2 ಬೆಂಗಳೂರು 1 13 61 24 4 103 
ಗ್ರಾಮಾಂತರ 
3 ಚಿತ್ರದುರ್ಗ 1 18 62 . 69 6 156 
— TR 
4 ಚಿಕ್ಕಬಳ್ಳಾಪುರ NE 26 59 15 6 107 
5 | ದಾವಣಗೆರೆ I 3 | 75 61 5 155 
| i 
6 ಕೋಲಾರ |. 1 26: 59 22 5 13 
7 ರಾಮನಗರ 1 16 63 36 4 120 
8 | ಶಿವಮೊಗ್ಗ 1 29 | 76 58 7 Im 
9 ತುಮಕೂರು 1 43 121 74 10 249 
10 | ಚಾಮರಾಜನಗರ i. 13 37 28 4 83 
1 ಚಿಕ್ಕಮಗಳೂರು 1 24 7 38 7 141 
೫ | ಡಕ್ನಣ ಕನ್ನಡ 1 | 20 39 47 5 12 
1 | ಹಾಸನ 1 32 107 72 8 220 
14 | ಕೂಡಗು 1 17 22 31 3 74 
15 | ಮೈಸೂರು 1 31 91 58 7 188 
16. |ಮೆಂಡ್ಯ i 13 101 74 7 219 
17 |ಉಡುಪಿ 1 I 38 36 3 89 
18 |ಬೆಳಗಾವಿ I 37 155 68 10 27 
1» | ಬಾಗಲಕೋಟೆ 1 17 82 37 6 143 
20 1 ಧಾರವಾಡ i nu 53. 42 s_ 112 
EN J 

21 |ಗದಗ i Ml 62 8 5 87 
122 | ಹಾವೇಕಿ I 19 69 50 7 146 
23 ಉತ್ತರೆ ಕನ್ನಡ 1 22 84 26 il 144 
24 | ವಿಜಯಪುರ 1 15 7 49 5 141 
25 [ಬಳ್ಳಾರಿ 1 CN 25 8 152 


1 26 ಬೀದರ್‌ 


2135 


1. 28 80 0 5 114 

27 | ಕೊಷ್ಠಳ ್‌ 18 49 10 4 82 | 

28% ತಲಗ 1 29 109 68 7 214 

29 | ರಾಯಚೂರು 0] 27 so 22 5 106 

30 [ಯಾದಗಿರಿ ] 14 42 39 3 99 
ರಾಜ್ಯ ಒಟ್ಟು 30 665 | 1206 176 4212 


ಅನುಬಂಧ-2 


ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯಲ್ಲಿರುವ ಪಶುವೈದ್ಯರುಗಳ ವಿವರ 


ಕ್ರಸಂ. | ಜಿಲ್ಲೆಗಳ ಹೆಸರು ಪಶುವೈದ್ಯಾಧಿಕಾರಿ | ಹಂಯ ಪಶುವೈದ್ಯಾಧಿಕಾರಿ ಮುಖ್ಯ ಪಶುವೈದ್ಯಾಧಿಕಾರಿ ಉಪ ನಿರ್ದೇಶಕರು ಒಟ್ಟು 
ಮಂಜೂರು | ಭರ್ತಿ [ಬಾಲಿ | ಮಂಜೂರು | ಭರ್ತಿ [ಖಾ ಮಂಜೂರು ಫೀ [ಖಾವಿ | ಮಂಜೂರ [ರಾಗ ಖಾರಿ | ಮಂನೂರು ಘಂ ರರ 
1 2 3 4 5 6 7 8 9 10 1 12 13 14 15 16 17 
1 | ಬೆಂಗಳೂರು 31 7 |4| 3 30 0 26 26 0 1 1 |°0 88 84 4 
| ನಗರ ಜಲ್ಲೆ 
2 | ಬೆಂಗಳೂರು ಗ್ರಾ 36 32 4 24 23 1 23 23 0 1 0 1 84 78 6 
ಜಿಲ್ಲೆ ್ಲ 
3 | ತುಮಕೂರು s9 {29 |30 67 55 i2 48 44 A 4 1 1 0 175 129 46 
4 | ಚಿತ್ರದುರ್ಗ 62 18 | 44 14 r 6 8 18 15 3 1 1 0 95 40 55 
5 ದಾವಣಗೆರೆ 74 24 | 50 13. 13 0 | 14 i 3 | 0 102 49 53 
6 | ಕೋಲಾರ 37 17 | 20 36 24 | 12 25 23 2 1 1 0 99 65 ಹ 
7 . | ಶಿವಮೊಗ್ಗ 3 |20 [10 s9 45 | 14 ff 32 29 3 1 1 0 122 95 4 
8 | ಚಿಕ್ಕಬಳ್ಳಾಪುರ 59 26 | 33 21 | 17 4 19 13 6 ಸ 1 0 100 57 43 
9 [ರಾಮನಗರ | 35 |2| 9 | 12 12 0 1 I [0 90 73 
10 | ಮೈಸೂರು 86 a 45 22 14 8 29 19 10 1 1 0 138 75 63 
1 ರ -20 8 | 12 17 MT | 25 9 |6 1 J 3 | 24 
_ EM, |e 
12 | ದಕ್ಷಿಣ ಕನ್ನಡ 28 3 |15 24 16 8 20 17 3 1 1 0 73 47 26 
L_ 


13 | ಉಡುಪಿ 


fs 
I 


[AN SNS | 
14 | ಹಾಸನ | 
15 | ಚಿಕ್ಕಮಗಳೂರು | 
i 2 
i6 ಮಂಚ್ಯ 
17 |ಕೊಡಗು 
Ne SE $ _ 
18 | ಬೆಳಗಾವಿ 


19 | ವಿಜಯಪುರ 


27 |ಬಳ್ಳಾರಿ 87 72 | 15 25 12 13 24 16 8 1 1 137 lol 36 
23 |ಜೀದರ್‌ ಎ al 74 | 7 23 | 7 | Mm 10 1 1 1 ue |102| 14 
Py Sa 7 ವ: re | 
29 |ರಾಯಜೂರು '; 51 4 | 8 23 9 14 16 13 3 1 0 91 65 26 
307 ಕೂಪಳ | a8 3 {10 | 23 4 | 5 2 3 1 1 77 as | 32 
el el | ls y 
ಒಟ್ಟು i 1601] |814 787} 945 640 | 305 700 560 | 140 30 25 3276 {2039 | 1237 


